ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


ಉತ್ತರಿಸಬೇಕಾದ ದಿನಾಂಕ 
ಸದಸ್ಯರ ಹೆಸರು ' 


ಉತ್ತರಿಸುವ ಸಚಿವರು 


2182 

18.03.2022. 

ಶ್ರೀ ಯು.ಬಿ. ವೆಂಕಟೇಶ್‌ (ನಾಮ ನಿರ್ದೇಶನ 
ಹೊಂದಿದವರು) 

ಮಾನ್ಯ ರೇಷ್ಮೆ, ಯುವ ಸಬಲೀಕರಣ ಮತ್ತು 

ಕ್ರೀಡಾ ಸಚಿವರು 


ಪ್ರಶ್ನೆ 


ಉತ್ತರ 


ಅ) | ರಾಜ್ಯದಲ್ಲಿ 


ಕ್ರೀಡೆಗಳನ್ನು 
ಉತ್ತೇಜಿಸಲು ಹಾಗೂ 
ಪ್ರೋತ್ಸಾಹಿಸಲು ಸರ್ಕಾರದ 
ಎಲ್ಲಾ ಇಲಾಖೆಗಳು / 
ನಿಗಮಗಳು / ಕಂಪನಿಗಳು 
ತಮ್ಮ ವ್ಯಾಪ್ತಿಯಲ್ಲಿ 
ನೇಮಕಾತಿಯನ್ನು ಮಾಡಲು 
ಕ್ರಮ ಕೈಗೊಳ್ಳುವುದೇ; - 


ಹೌದು. ನೇರ ನೇಮಕಾತಿ ಮೂಲಕ ಮಾಡುವ ನೇಮಕಾತಿಗಳಲ್ಲಿ 
ಒಲಂಪಿಕ್‌! ಪ್ಯಾರಾಲಿಂಪಿಕ್‌ ಅಥವಾ ಏಷಿಯನ್‌ ಗೇಮ್ಸ್‌ / 
ಕಾಮನ್‌ ವೆಲ್‌ ಗೇಮ್ಸ್‌ ನಲ್ಲಿ ಪದಕ -ವಿಜೀತರಾದವರಿಗೆ 
ನಿರ್ದಿಷ್ಟಪಡಿಸಲಾದ ಇಲಾಖೆಗಳಲ್ಲಿ ಸಮೂಹ 'ಎ' ಮತ್ತು 'ಬಿ' 
ಹುದ್ಮೆಗಳಿಗೆ ಅವಕಾಶ ಕಲ್ಪಿಸಲು ಯುವ ಸಬಲೀಕರಣ ಮತ್ತು 
ಕೀಡಾ ಇಲಾಖೆಯು ಕರ್ನಾಟಕ ನಾಗರಿಕ ಸೇವಾ 
(ಅಂತಾರಾಷ್ಟೀಯ ಒಲಿಂಪಿಕ್‌ ಪಂದ್ಯಾವಳಿಗಳು, ಏಷಿಯನ್‌ 
ಪಂದ್ಯಾವಳಿಗಳು ಮತ್ತು ಕಾಮನ್‌ವೆಲ್ರ್‌ ಪಂದ್ಯಾವಳಿಗಳಲ್ಲಿ 
ಪದಕ ವಿಜೇತರಾದವರಿಗೆ ಕೆಲವು ಹುದ್ದೆಗಳಿಗೆ ನೇಮಕಾತಿ) 
(ವಿಶೇಷ) ನಿಯಮಗಳು, 2021ರ ಕರಡನ್ನು ರಚಿಸಿ, ದಿನಾ೦ಕ: 
30.08.2021ರಲ್ಲಿ ಸಿಆಸು ಇಲಾಖೆಗೆ ಕಳುಹಿಸಲಾಗಿರುತ್ತದೆ. 


ಅಲ್ಲದೇ ವಿವಿಧ ರಾಷ್ಟೀಯ 1 ಅಂತಾರಾಷ್ಟೀಯ / 
ವಿಶ್ವವಿದ್ಯಾಲಯ ಹಾಗೂ ರಾಜ್ಯ ಮಟ್ಟದ ಕ್ರೀಡಾಕೂಟಗಳಲ್ಲಿ 
ಪಾಲ್ಗೊಂಡು ಗಣನೀಯ ಸಾಧನೆ ಮಾಡಿದ ಪ್ರತಿಭಾವಂತ 
ಕ್ರೀಡಾಪಟುಗಳಿಗೆ ಸಾಮಾನ್ಯ ನೇಮಕಾತಿ ನಿಯಮಾವಳಿಯಲ್ಲಿ 
ಶೇ.2ರಷ್ಟು ಹುದ್ದೆಗಳನ್ನು ರಾಜ್ಯ ಸರ್ಕಾರದ ವಿವಿಧ 
ಇಲಾಖೆಗಳಲ್ಲಿ ಮೀಸಲಿಡುವ ಬಗ್ಗೆ ಸಾಮಾನ್ಯ ನೇಮಕಾತಿ 
ನಿಯಮಕೆ, ತಿದ್ದಪಡಿ ಮಾಡುವ ಬಗ್ಗೆ ಎಲ್ಲಾ ಇಲಾಖೆಗಳ 
ಅಭಿಪ್ರಾಯಗಳನ್ನು ಕ್ರೂಢೀಕರಿಸಿ ಸಿಆಸು ಇಲಾಖೆಗೆ ಸೂಚಿಸಲು 
ಮಾನ್ಯ ಮುಖ್ಯಮಂತ್ರಿಯವರಿಗೆ ಕಡತ ಸಂಖ್ಯೆ: ವೈಎಸ್‌ಡಿ- 
ಇವೈಡಬ್ಬ್ಯೂ/139/2021ರಲ್ಲಿ ಪುಸ್ತಾವನೆಯನ್ನು ದಿನಾಂಕ: 
05.02.2022ರಲ್ಲಿ ಸಲ್ಲಿಸಲಾಗಿದೆ. 


ಹಾಗೆಯೇ, 
ನೇಮಕಾತಿಯಲ್ಲಿ 


ಸಾಧಕ ಕ್ರೀಡಾಪಟುಗಳಿಗೆ 


ಶೇ. 50ರಷ್ಟು ಅವಕಾಶ ಕಲ್ಪಿಸುವ 


71 ಉದ್ದೇಶದಿಂದ ಯುವ ಸಬಲೀಕರಣ ಮತ್ತು ಕೀಡಾ ಇಲಾಖೆಯ 


'ಎ' 


| ವೃಂದ ಮತ್ತು ನೇಮಕಾತಿ "ವಿಯಮಗಳಿಗೆ ಸಮಗ್ರ 


ಪರಿಷ್ಕರಣೆಯನ್ನು. ವೃಂದ ಪರಿಶೀಲನಾ ಉಪ ಸಮಿತಿಯ 
ಪರಾಮರ್ಶೆಯೊಂದಿಗೆ ಪ್ರಸ್ತಾವನೆಯನ್ನು ಆರ್ಥಿಕ ಇಲಾಟೆ, 
ಸಿಆಸು ಇಲಾಖೆ ಹಾಗೂ ಸಂಸದೀಯ ವ್ಯವಹಾರಗಳ ಇಲಾಖೆಗೆ 


k ದಿನಾ೦ಕ:10.03.2022 ರಂದು ಕಳುಹಿಸಲಾಗಿದೆ. 


ಆ) 


ಕೈಗೊಳ್ಳುವುದು? 


ಹಪ ಎಷ್ಟು 
ಸಮಯದೊಳಗೆ ಈ 
ವಿಟ್ಟಿನಲ್ಲಿ ಸರ್ಕಾರ ಕುಮ 


ನನ ಇತರವಂದ ನರ್ದಿಷ್ಠವಾಗಿ ಈ ವಿಟ್ಸಿನಲ್ಲಿ 
ಕಾಲಮಿತಿಯನ್ನು ನಿಗದಿಪಡಿಸಲು ಸಾಧ್ಯವಾಗುವುದಿಲ್ಲ. 


ವೈಎಸ್‌ ಡಿ/ಣವೈಡಬ್ಲೂ/602022 0 p by 


(ಡಾ॥। ನಾರಾಯಣಗೌಡ) 
ರೇಷ್ಮೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಸಚಿವರು. 


